ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


ಹಟ್ಟಿ ಚಿನ್ನದ ಗಣಿಯ ಕುರಿತು 

ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 

1054 (1275) ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಹಟ್ಟೆ ಚಿನ್ನದ ಗಣಿಯ ಉತ್ಪಾದನೆಯು ಕುಂಠಿತವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 
(ಆ) ಸರ್ಕಾರಿ ಸ್ವಾಮ್ಯದಲ್ಲಿರುವ ಹಟ್ಟಿ ಚನ್ನದ ಗಣಿಯನ್ನು ಯಾವಾಗ ಆರಂಭಿಸಲಾಯಿತು ; 


(ಇ) ಸದರಿ ಚಿನ್ನದ ಗಣಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು ಹಾಗೂ ಆಡಳಿತ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ; 
(ವೃಂದಾವಾರು ಮಾಹಿತಿ ತಿಳಿಸುವುದು) 


(ಈ) ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಉತ್ಪಾದಿಸಲಾದ ಚಿನ್ನದ ಪ್ರಮಾಣ ಎಷ್ಟು ; 
(ಉ) ಪ್ರತಿ ವರ್ಷ ಚಿನ್ನದ ಉತ್ಪಾದನೆಗಾಗಿ ಮಾಡುವ ಒಟ್ಟು ವೆಚ್ಚವೆಷ್ಟು; 


(ಊ) ರಾಜ್ಯದ ಇತರೆ ಭಾಗಗಳಲ್ಲಿ ಚಿನ್ನದ ನಿಕ್ಷೇಪ ಇರುವುದು ವರದಿಯಾಗಿದ್ದು, ಇದು ನಿಜವಾಗಿದ್ದರೆ ಚಿನ್ನದ ಉತ್ಪಾದನೆಗಾಗಿ 
ಸರ್ಕಾರ ಯೋಜನೆ ಹಾಕಿಕೊಂಡಿದೆಯೇ ? 


